ಪ್ರೀತಿ ಕೊರ್ಯಾಂ ಆಮ್ಮಿ 


ವೀರವೆಂಕಟೇಶಾಕ 


ಕೊಂಕಣಿ ಮತ್ತು ಕನ್ನಡ ಭಜನೆಗಳು 


ನೆ ಕಟೀಲು ದಿನೇಶ ಪೈ (ಮಂಗಳದಾಸ- ಅಂಕಿತನಾಮ) 


NN 


ರಾಗ : ಚಂದ್ರಕೌಶ ತಾಳ : ಕೇರವ 

ಬಾರಯ್ಯಾ ಗಣನಾಥನೆ ಎನ್ನ ಹೃದಯ ಮಂದಿರದೊಳು ನೆಲಸಲು ಬಾರೋ ॥ ಪ ॥ 
ವಿಘ್ನವ ಕಳೆಯಲು ವಿದ್ಯೆಯ ನೀಡುತ ಮುದದಿ೦ದಲಿ ನೀ ಬಾರೋ ॥ li 

ಕಷ್ಟವ ಕಳೆಯಲು ಬುದ್ಧಿಯ ನೀಡುತ ಸಿದ್ಧಿ ಸಹಿತನಾಗಿ ನೀ ಬಾರೋ ॥ 2 ॥ 
ಭ್ರಾಂತಿಯ ಕಳೆಯಲು ಜ್ಞಾನವ ನೀಡುತ ವರ ಗುರುವಾಗಿ ನೀ ಬಾರೋ ॥ 3 ॥ 
ಮಂಗಳದಾಸಗೆ ಮ೦ಗಳನೀಯಲು ಮಂಗಳ ಸುತನೇ ಮಂಗಳಕಾರಕನಾಗಿ ಬಾರೋ ॥ 4 ॥ 


SICA 
ರಾಗ : ಮಧ್ಯಮ ತಾಳ : ದೀಪಚಂದಿ 
ಅಮ್ಮಾ ಮಂಗಳಾಂಬಾ ಜಗ ಜನನಿ ಜಗದಂಬಾ 
ದುರ್ಗತಿ ಪರಿಹರಿಸೆ ನೀನಾದೆ ದುರ್ಗಾಂಬಾ 
ಮೂಕಾಸುರನ ವಧಿಸೆ ನೀನಾದೆ ಮೂಕಾಂಬಾ 
ಅರುಣಾಸುರನ DOTA ನೀನಾದೆ ಭೃಮರಾಂಬಾ 
ರೋಗವ ಪರಿಹರಿಸೆ ನೀನಾದೆ ಮಾರಿಕಾಂಬಾ 
ಕಾಲನ ಕಾಟವ ತಪ್ಪಿಸಲು ನೀನಾದೆ ಕಾಳಿಕಾಂಬಾ 


ಅಜ್ಞಾನವ ಕಳೆದು ವಿದ್ಯೆಯ ನೀಡಲು ನೀನಾದೆ ಶಾರದಾಂಬಾ 
ಮಂಗಳದಾಸಗೆ ಮಂಗಳನೀಯಲು ನೀನಾದೆ ಮಂಗಳಾಂಬಾ. 


oD 3 
ಧಾಟಿ : ರಾಧೇ ಶ್ಯಾಂ ರಾಧೇ ಶ್ಯಾಂ ರಾಧಾ ಮಾಧವ ರಾಧೇ ಶ್ಯಾಂ 
ವೀರವೆಂಕಟೇಶ ವೀರವೆಂಕಟೇಶ ವಿರಾಧಿ ವೀರ ವೀರವೆಂಕಟೇಶ ॥ ಪ ॥ 
ಕಠಾರಿ ಧಾರೀ ವೀರವೆಂಕಟೇಶ ಚಕ್ರಧಾರೀ ವೀರವೆಂಕಟೇಶ 


ದಾನವಾಂತಕ ವೀರವೆಂಕಟೇಶ ಭಕ್ತರಕ್ಷಕ ವೀರವೆಂಕಟೇಶ 111 


ಅರವಿಂದ ನಯನ ವೀರವೆಂಕಟೇಶ ಸುಂದರವದನ ವೀರವೆಂಕಟೇಶ 
ವಜ್ರಕಿರೀಟಧಾರಿ ವೀರವೆಂಕಟೇಶ ಮನೋಹರ ರೂಪ ವೀರವೆಂಕಟೇಶ ॥ 2 ॥ 


ಶ್ರೀದೇವಿ ರಮಣ ವೀರವೆಂಕಟೇಶ ಭೂದೇವಿ ರಮಣ ವೀರವೆಂಕಟೇಶ 
ಪದ್ಮಾರಮಣ ವೀರವೆಂಕಟೇಶ ಲಕ್ಷ್ಮೀರಮಣ ವೀರವೆಂಕಟೇಶ ॥ 3 1 


ಆಪದ್ಗಾಂಧವ ವೀರವೆಂಕಟೇಶ ಅನಾಥರಕ್ಷಕ ವೀರವೆಂಕಟೇಶ 
ಭಕ್ತವತ್ಸಲ ವೀರವೆಂಕಟೇಶ ಕರುಣಾ ಸಾಗರ ವೀರವೆಂಕಟೇಶ ॥ 4 ॥ 


1 


ವಿಭುದೇಂದ್ರ ಪ್ರಿಯ ವೀರವೆಂಕಟೇಶ ಸುಧೀ೦ದ್ರ ಪ್ರಿಯಾ ವೀರವೆಂಕಟೇಶ 
ಸಂಯಮೀಂದ್ರ ಪ್ರಿಯ ವೀರವೆಂಕಟೇಶ ಸರ್ವಗುರು ಪ್ರಿಯ ವೀರವೆಂಕಟೇಶ ॥ 5 ॥ 


ಮಂಗಳಕಾರಕ ವೀರವೆಂಕಟೇಶ ಮ೦ಗಳ ಮಹಿಮನೆ ವೀರವೆಂಕಟೇಶ 
ಮಂಗಳದಾಸಾರ್ಚಿತ ವೀರವೆಂಕಟೇಶ ಮುಕ್ತಿ ಪ್ರದಾಯಕ ವೀರವೆಂಕಟೇಶ ॥ 6 ॥ 


PESO 
ಧಾಟಿ : ಜ್ಞಾನಿಯಾಂಚಾ ರಾಜಾ ಗುರುಮಹಾರಾಜ 


ವೈಭವಾಚೊ ದೇವು ವೀರವೆಂಕಟೇಶು 
ಮಣತಾ ಭಕ್ತಜನ ದೇವು ತೊ ಚಂದು 13 1 


ಸ್ವರ್ಣ ಸಿಂಹಾಸನಾರಿ ಬಶಿಲೊ ದೆವಾಲೆ 

ವೈಭವು ಪಳಯಾ ದೊಳೆ ಭರಿ ॥1॥ 
ಭಕ್ತಾದಿಕ ಸ್ಮರತಾ ಹೃದಯಾಂತರ್ಗತ 
ಭಕ್ತಿ ಭಾವ ವೈಭವು ಕಶಿಸಾಂಗೂ ॥ 2 ॥ 


ಮಂಗಳದಾಸು ಮಣತಾ ಶೃಂಗಾರಾಚೊ ವೈಭವು 
ಪೊಳೊನು ಎತ್ತಾ ಭೋರ್ನು ಹೃದಯ ಮನ ॥ 3 N 


ಕಿತಲೆ ಸುಂದರು ದೇವು ಜಗದೇಕ ಸುಂದರು ದೇವು ॥ ಪ ॥ 


ಅರವಿಂದ ನಯನು ಚಂದಿರವದನು ನೀರಜನಾಭು ವೊ ದೇವು 
QBS ಚಂದು VHS ಮೊಹಕು ಕೋಣರೆ ವೊ ದೇವು ? 
ಸುಂದರಾಗಿ ಮೋಹನ ರೂಪಿ ಸ ್ಯಭಾಮಾಲೆ ರಮಣುವೆ ವೊ ದೇವು ॥1 i 


ಮನೋಹರ ರೂಪ ಗುಂಗುರು ಕೇಸು ಗುಲಾಲ ಗಾಲ್ಲಾಚೊ ವೊ ದೇವು 
ಸುಂದರಾಂಗು ಮಂಗಳ ರೂಪಾಚೊ ಕೋಣರೆ ವೊ ದೇವು ? 
ಮದನಾಲೆ ಆನು ರತಿಲೊ ಮಾವು ರುಕ್ಮಿಣಿಲೆ ರಮಣುವೆ ವೊ ದೇವು ii 21 


ರಾಜಾಧಿರಾಜು ಮಹಾರಾಜು ಭೂಪತಿ ರೇ ವೊ ದೇವು 
ವಿರಾಧಿ ವೀರು ಶೂರಾಧಿ Dod ಕೋಣರೆ ವೊ ದೇವು ? 
ಆಕಾಶ ರಾಯಾಲೆ ಜಾಂವಯಿ ಜಾಲ್ಲಲೆ ಪದ್ಮಾವತಿ ರಮಣು ವೆ ವೊ ದೇವು ॥ 3 ॥ 


2 


e 


ವೈಕುಂಠವಾಸು ತಿರುಮಲವಾಸು ಮಂಗ್ಳಾಪುರವಾಸುರೆ ವೊ ದೇವು 
ಅಖಿಲಾಂಡ ಕೋಟಿ ಬ್ರಹ್ಮಾಂಡಾಧಿಪತಿ ಕೋಣರೆ ವೊ ದೇವು? 
ಭಕ್ತವತ್ಸಲು ಭಕ್ತರಕ್ಷಕು ಜಾಲ್ಲಲೆ ಭಕ್ತಾಲೆ ಹೃದಯವಾಸುವೆ ವೊ ದೇವು ॥ 4 ii 


ಮಂಗಳಕಾರಕು ಮಂಗಳಮಹಿಮು ಮಂಗಳರೂಪಾಚೆ ವೊ ದೇವು 
ಆಪದ್ಭಾಂಧವು ಕರುಣಾ ಸಾಗರು ಕಠಾರಿ ಧಾರಿ ಕೋಣರೆ ವೊ ದೇವು 
ಮಂಗಳದಾಸು ಸಾಂಗ್ತಾ ಗುಟ್ಟು ವೀರವೆಂಕಟೇಶುರೆ ವೊ ದೇವು ii 5 ॥ 


SOLOS? 


ರಾಗ : ಭೀಮ ಪಲಾಸ ತಾಳ : ಕೇರವ 

ವಿನಂತಿ ಆಯ್ಕರೇ ದೇವ ವೀರ ವೆಂಕಟೇಶಾ ॥ ಪ ॥ 

ಬುದ್ಧಿಮಿಗೆಲೆ ಶುದ್ಧ ಕರಿ | ಮನ ಮಿಗೆಲೆ ಧೃಢ ಕರಿ ॥1॥ 

ಸತ್ಯಕಂಛೆ ಮ್ಹೋಣು ದಾಕಯಿ | ಧರ್ಮ ಕಂಛೆ ಮ್ಹೋಣು ದಾಕಯಿ ॥ 2 ॥ 
ಭಕ್ತ ಜನಾಲೆ ಸಂಘ ದೀ ದೇವಾ | ಭಕ್ತಿ ಪ್ರೀತಿ ದೀ ರೆ ದೇವ 113 1 
ಮುಕ್ತಿ ಮಾಗ್ತಾ ಮಂಗಳದಾಸು | ಮುಕ್ತಿ ದಿತ್ತಾ ವೆಂಕಟೇಶು ॥ 4 ॥ 


ARPS 


ರಾಗ : ಮಿಶ್ರ ಭೈರವ ತಾಳ : ಕೇರವ 

ಧಾಟಿ : ಐಜಗದಂಬಾ ಅಂಬಾ ಬ್ಯಾ ಮರುಲಾ ಠಾವ್‌ ದ್ಯಾವಾ ಪಾಯಿ 
ರಾಜಾಧಿರಾಜು ಮಹಾರಾಜು ವೀರವೆಂಕಟೇಶು ಹೋಡುರೆ ಹೋಡು 
ಆಮ್ಲೆಲೊ ದೇವು ವೀರವೆಂಕಟೇಶು ಹೋಡುರೆ ಹೋಡು ಹೋಡುರೆ ಹೋಡು 
ಕಠಾರಿ ಧಾರಿ ಚಕ್ರಧಾರಿ ವೀರವೆಂಕಟೇಶು ಹೋಡುರೆ.ಹೋಡು 

ಸ್ವರ್ಣ ಸಿಂಹಾಸನಾರಿ Vado ವೀರವೆಂಕಟೇಶು ಹೋಡುರೆ ಹೋಡು 
ಶ್ರೀದೇವಿ ರಮಣು ಭೂದೇವಿ ರಮಣು ವೀರವೆಂಕಟೇಶು ಹೋಡುರೆ ಹೋಡು 
ಗಾಯ್ದೆ ದುದ್ದಾನ ಪೊಟ BIS ವೀರವೆಂಕಟೇಶು ಹೋಡುರೆ ಹೋಡು 
ಬಾಂಗ್ರಾಚೆ ಪಾಲ್ಲಕಿರಿ ಸವಾರಿ ಕೊರ್ಹೊ ವೀರವೆಂಕಟೇಶು ಹೋಡುರೆ ಹೋಡು 
ಬ್ರಹ್ಮ ರುದ್ರಾದಿನ ವಂದನ ಕೊರ್ದೊ ವೀರವೆಂಕಟೇಶು ಹೋಡುರೆ ಹೋಡು 
ಬ್ರಹ್ಮಾಂಡ AT ತಾಗೆಲ್ಫತ್ತರಿ ಆಶ್ಚೊ ವೀರವೆಂಕಟೇಶು ಹೋಡುರೆ ಹೋಡು 
ಭಕ್ತೋದ್ಧಾರಕು ಜಗದೋದ್ದಾರಕು ವೀರವೆಂಕಟೇಶು ಹೋಡುರೆ ಹೋಡು 
ಆಪದ್ಭಾಂಧವು ಭಕ್ತರಕ್ಷಕು ವೀರವೆಂಕಟೇಶು ಹೋಡುರೆ ಹೋಡು 
ಮಂಗಳದಾಸಾಕ ಮುಕ್ತಿ ದಿವ್ವೊ ವೀರವೆಂಕಟೇಶು ಹೋಡುರೆ ಹೋಡು 


3 


ರಾಗ : ಕಾಫಿ ತಾಳ : ದೀಪಚಂದಿ 
ಮಿಗೆಲೋಚಿ ತೂ ವೆಂಕಟರಮಣ | 
ಭಕ್ತವತ್ಸಲು ವೀರವೆಂಕಟರಮಣು ॥ ಪ ॥ 
ತುಗಲೆ ಚರಣ ಮಾಕಾ ಸ್ವರ್ಗು । 
ತುಗೆಲೆ ಸ್ಮರಣ ಅಮೃತಪಾನ ॥ 1॥ 
ತುಕಾ ಸೋಂಣು SIDO | 
ಮಾಕಾ ಸೋಣು BOO ನಾ ॥2॥ 
ಆಂವ ಮ್ಹಳಲೆ ಲೀನ wossp | 
ತೂ HIS ಮನಾ ಎವ್ಲೊ ॥ 3 ॥ 
ಮಂಗಳದಾಸು ಮಣ್ತಾ ದೇವಾ । 
ಆವಂಚೆ ತೂ ತೂಂಚೆ ಆಂವ ॥ 4 ii 


ಅಂ ಅತ್ತ್‌ 


ರಾಗ : ಹಿಂಡೋಳ ತಾಳ : ಕೇರವ 
ಸುಂದರತಿ ಸುಂದರು | 
ಆಮ್ಗೆಲ್ಲೇವು ಸುಂದರು ॥ ಪ ॥ 
ಮುಕ್ತಿದಾಯಕ ನಾವ ತಾಗೆಲೆ | 
ಮಧುರಾತಿ ಮಧುರ ॥ 1॥ 
ಕಠಾರಿ ಧಾರಿ ರೂಪ ತಾಗೆಲೆ | 
ಮನೋಹರ ಮನೋಹರ ॥ 2 ॥ 
ಸ್ವರ್ಣ ಸಿಂಹಾಸನಾರಿ ಬಶಿಲೋ | 
ವೆಂಕಟೇಶು ಸುಂದರು 13 ॥ 
ವೀರಾಧಿ ವೀರು ವೆಂಕಟೇಶಾಲೆ | 
ಮಹಿಮಾ ಅಪಾರ ॥ 4 ॥ 
ಶರಣು ತುಗೆಲೆ ಚರಣಾಂಕ । 
ಮಂಗಳದಾಸು ಚರಣು ॥ 5॥ 


© : 
EDS 


PE qa NN WET I 


ಧಾಟಿ : ಐ ಜಗದಂಬಾ ಅಂಬಾ ಬಾಯಿ 

SHG ದೇವು ವೀರವೆಂಕಟೇಶು ಚಂದುರೆ ಚಂದು ಚಂದುರೆ ಚಂದು 
ಕಠಾರಿಧಾರಿ ಚಕ್ರಧಾರಿ ವೀರವೆಂಕಟೇಶು ಚಂದುರೆ ಚಂದು 

ಗೋಪುರಾರಿ ಬೈಸುನು GO ಫೆವ್ಚೊ ಶ್ರೀನಿವಾಸು ದೇವು ಚಂದುರೆಚಂದು 
ಲಾಲ್ಕೆರಿ ಬೈಸುನು ಮೃಗಯಾ ಖೆಳ್ಳೊ ಶ್ರೀನಿವಾಸು ದೇವು ಚಂದುರೆ ಚಂದು 
ರಥಾರಿ ಬೈಸುನು ಗಾಂವು ಭೊಂವ್ಚೊ ವೀರ ವೆಂಕಟೇಶು ಚಂದುರೆ ಚಂದು 
ಪಾಲ್ಲಂಕಿರಿ ಬೈಸುನು ಗುಲಾಲ ಖೆಳ್ಳೊ ವೀರವೆಂಕಟೇಶು ಚಂದುರೆ ಚಂದು 
ಮಂಗಳದಾಸಾಕ ಉದ್ದಾರ SOT, ಮಂಗಳಾಪುರವಾಸು ಚಂದುರೆ ಚಂದು 


APS 


ಧಾಟಿ : ಭೋಲುಯೊ ಭೋಲುಯಾ ವಿಠಲ ಭೋಲುಯಾ 
ಪೊಳೊಯಾ ಪೊಳೊಯಾ ಚಂದಾಯಿ ಪೊಳೊಯಾ 
ವೀರವೆಂಕಟೇಶಾಲೆ ಚಂದಾಯಿ ಪೊಳೊಯಾ ॥ ಪ il 
ಪೊಳೊಯಾ ಪೊಳೊಯಾ ದೊಳೆಭರಿ ಪೊಳೊಯಾ 
ಸಿಂಹಾಸನಾಚಿ ಚ೦ದಾಯಿ ಪೊಳೊಯಾ ॥ 1॥ 
ಕಿರಿಟಾಚಿ ಚಂದಾಯಿ | ವಜ್ರಹಾರಾಚಿ ಚಂದಾಯಿ | 
ಅಲಂಕಾರಾಚಿ ಚಂದಾಯಿ ಪೊಳೊಯಾ ॥ 2 ॥ 
ತುಳಸಿ ಚಿ ಚಂದಾಯಿ | ಚಾಂಪೆಚಿ ಚಂದಾಯಿ | 
ಮೊಗಾರೆಚಿ ಚಂದಾಯಿ ಪೊಳೊಯಾ ॥ 3 ॥ 
ಯಜ್ಞಾಚಿ ಚಂದಾಯಿ | ಉತ್ಸವಾಚಿ ಚಂದಾಯಿ | 
ದೆವಳಾಚಿ ಚಂದಾಯಿ ಪೊಳೊಯಾ ॥ 4 ॥ 
ಅಂತರಂಗಾಚಿ ಚ೦ದಾಯಿ | ಶುದ್ಧ ಪ್ರೇಮಾಚಿ ಚಂದಾಯಿ | 
ದೆವಾಲೆ sedes ಚಂದಾಯಿ ಪೊಳೊಯಾ ॥ 5॥ 
ಮಂಗಳದಾಸು ಸಾಂಗ್ತಾ | ಹೋಡಿತಿ ಚಂದಾಯಿ | 
BRS ಹೃದಯಾಂತುಲೆ ಭಕ್ತಿಚಿ ಚಂದಾಯಿ ಪೊಳೊಯಾ ॥ 6 ॥ 


ಅತ್ತಿ“ 


ಧಾಟಿ : ಆಲಾರೆ BO ಆಲಾರೆ 

ಆಯ್ದೊರೆ ದೇವು ಆಯ್ದೋರೆ ವೀರವೆಂಕಟೇಶು ಆಯ್ದೊರೆ 

ಪಳಯಾರೆ ದೇವಾಕ ಪಳಯಾರೆ ನಾಂಚುನು ಉಡ್ಡುನು ಆಯ್ದೊರೆ i 1॥ 
ದೇವುರೆ ಆಮ್ಲೆಲ್‌ ದೇವುರೆ ಬ್ರಹ್ಮರುದ್ರಾದಿಂಕ ದೇವುರೆ 121 

ಭಕ್ತಿರೆ ತಾಗೆಲೆ ಭಕ್ತಿರೆ ಸರ್ವ ಭಕ್ತಾದಿಂಕ ಶಕ್ತೀರೆ ॥ 3 ॥ 

3000 ದೇವು ಕರ್ತಾರೆ ಭಕ್ತಾಲೆ ರಕ್ಷಣ ಕರ್ತಾರೆ ॥ 4 ॥ 

BAS ತೊ DAG ಸರ್ವ ಜಗಾಕ GAT 5 ॥ 

ನಾಂಚ್ತಾರೆ ದೇವು ನಾಂಚ್ತಾರೆ ಭಕ್ತಿನ ಅಪೈಲೆರಿ ನಾಂಚ್ತಾರೆ ॥ 6 ॥ 
ದಾಸುರೆ ಮಂಗಳ ದಾಸುರೆ ನಾ೦ಚುನು PRD ಮಣ್ತರೆ ॥ 7 ॥ 


ರಾಗ : ಭೈರವಿ 


ಉಲ್ಲೈರೆ ದೇವಾ ವೀರವೆಂಕಟೇಶಾ | ಉಲ್ಲೈರೆ ದೇವಾ ಶ್ರೀನಿವಾಸ 
ಪ್ರೀತಿನ ಆಪೈತಾಸ ಉಲ್ಲೈರೆ ದೇವಾ | ಉಲ್ಲೈರೆ ದೇವಾ ಮಿಗೆಲೆಗಿ ॥ ಪ ॥ 


ಕಾವ್ಲಾಕ ಕಸನೆ ಜಾಯಿ | ಪಿವ್ಹಾಕ ಕಸನೆ ಜಾಯಿ । 
ಆಯ್ಕುಚಾಕ ಕಸನೆ ಜಾಯಿ | ಸಾಂಗರೆ ದೇವಾ ii 1॥ 


ಫಲ ಖಂಚೆ Day | ಪುಲ ಖಂಚೆ ದಿವ್ಕಾ | 
ಭಜನ Does WAT, | ಸಾಂಗರೆ ದೇವಾ ii 2 ॥ 


ಮಂಗಳದಾಸು ಪ್ರೀತೀನ ಮಾಗ್ತಾ ದೇವಾ | 
ಕರಯಿ ತುಗೆಲೆ ಸೇವಾ ಮಿಗೆಲೆ ಕರಾನ ॥ 3 | 


we 


| ತೂ ಮಾಕಾ ಜಾಯಿ ವೀರವೆಂಕಟೇಶಾ ತೂ ಮಾಕಾ 23000 


ತೂ ಮಾಕಾ ಜಾಯಿ ತೂ ಮಕಾ ಜಾಯಿ ತೂಮಕಾ ಜಾಯಿ ತುಮಕಾ ಜಾಯಿ 
ವೀರವೆಂಕಟೇಶಾ ತೂಮಾಕಾ ಜಾಯಿ ॥ ಪ ॥ 


ಶಕ್ತಿ ಜಾಯಿ ಮಾಕಾ ತುಗೆಲೆ ಸೇವಾ ಕೊರುಕ | 
ರಾಗು ಜಾಯಿ ಮಾಕಾ ತುಗೆಲೆ ಭಜನ ಮೊಣುಕ ॥ 1॥ 


ಮಂಗಳದಾಸು ಮಣತಾ ಪದ ಕೊರುಕ ತುಗೆಲೆ । 
ಬುದ್ಧಿ ಜಾಯಿ ಜ್ಞಾನ ಜಾಯಿ ॥2 ॥ 


ARPS 
ಧಾಟಿ : ಜನನೀ ರುದ್ರಾಣಿ ರಕ್ಷಿಸೊ ಎನ್ನ ಜಗದೀಶನ ರಾಣಿ 
ಪ್ರೀತಿ ಕೊರ್ಯಾಂ ಆಮ್ಮಿ ವೀರವೆಂಕಟೇಶಾಕ ಪ್ರೀತಿ ಕೊರ್ಯಾಂ ಆಮ್ಮಿ ॥ ಪ ॥ 
ಪ್ರೀತಿ ಕೊರ್ಯಾಂ ಪ್ರೀತಿ ಕೊರ್ಯಾಂ ಶ್ರೀನಿವಾಸ ದೇವಾಕ । 
ಪ್ರೀತಿ ಕೊರ್ಯಾಂ ಪ್ರೀತಿ ಕೊರ್ಯಾಂ ಸರ್ವಶಕ್ತ ದೇವಾಕ ii 1॥ 
ಅಪೇಕ್ಷ ನಾಶಿ ಉಪೇಕ್ಷ ನಾಶಿ ನಿರೀಕ್ಷೆ ನಾಶಿ ಪ್ರೀತಿ ಕೊರ್ಯಾಂ | 
ಧರ್ಮ ಇಷ್ಟ ಗಮನ ನಾಶಿ ಏಕ ಮನಾನ ಪ್ರೀತಿ ಕೊರ್ಯಾಂ ॥ 2 ॥ 
ತರ್ಕ ನಾಶಿ ಚರ್ಚೆ ನಾಶಿ ಕಪಟ ನಾಶಿ ಪ್ರೀತಿ ಕೊರ್ಯಾಂ | 
ಲೋಭ ಮೋಹ ಸೋಣು ಆಮ್ಮಿ ಶುದ್ಧ ಮನಾನ ಪ್ರೀತಿ ಕೊರ್ಯಾಂ ॥ 3 ॥ 
ಮಂಗಳ ದಾಸು ಮಣ್ತಾ ಪಳೆ ಮನಸ್ಕೂರ್ವಕ ಪ್ರೀತಿ ಕೊರ್ಯಾಂ | 
ಏಕ ದೇವಾಕ ಏಕ ಗಮನಾನ ಪ್ರೀತಿ ಕರ್ತಾರಿ ಮುಕ್ತ ಜಾವ್ಯಾಂ ॥ 4 ॥ 


e 


a a 


ವೀರವೆಂಕಟೇಶಾಲೆ ವೃತ್ತಾಂತ 
ಧಾಟಿ : ಭಕ್ತಾಂಚಿಯಾ ಕಾಚ ಅವತಾರ 


ಮನ ದಿವ್ನು ಆಯ್ಕೆಯಾ ಸಂತಜನ 
ಸಾಂಗ್ತಾಪಳೆ ಆಮ್ಲೆಲ್‌ ದೆವಾಲಿ ಕಾಣಿ ॥ ಪ Il 
ನಾರಾಯಣ ನಾರಾಯಣ ನಾರಾಯಣ ಹರಿ ॥ 
ಭಾರತ ವರ್ಷಾಂತುಲೊ ಕೊಡ್ಕಾಲು ಗಾಂವು 
ಆಯ್ಲೊ ID ಸನ್ಯಾಸಿ ಖಂಯಿಕಿ ಸೊಕುನು ॥ ನಾರಾಯಣ ॥ 
ಸನ್ಯಾಸಿಲೆ ಆಶಿಲ್ಕಯಿ ಏಕ moy 
ಗಾಂಟಿ ಸೊಂಣು ಚಮ್ಕಲೊ ಪರ್ಗಾಂವಾಂಕ ॥ ನಾರಾಯಣ Il 
ಗಾಂಟಿ ಸೊಕುನು ಉಜ್ಜೊ ಆಯ್ದೆವರಿ OAQ 
ಲಾಗ್ಗಿ ಒಚ್ಚುನ ಪಳಯ್ತನಾ ನಾತಯಿ ಉಜ್ಜೊ N ನಾರಾಯಣ II 
ಗಾಂಟಿಂತುಲೆನ್‌ ಎತ್ತಾಶಿಲೊ ದಿವ್ಯ ಪ್ರಕಾಶು 
ಭಿತ್ತರಿ 39,30 sigo ದಿವ್ಯಮೂರ್ತಿ ॥ ನಾರಾಯಣ ॥ 
ತೋಚಿ ಆಮ್ಲೆಲೊ ದೇವು ವೀರವೆಂಕಟೇಶು 
ಭಕ್ತಾಲಿಕತಿರಿ ಆಯ್ಲೊ ವೀರವೆಂಕಟೇಶು ॥ ನಾರಾಯಣ ॥ 
ಕಾಶಿ ಮಠಾ AY ವಿಭುದೇಂದ್ರ ಗುರುವರ್ಯ 
ವೀರವೆಂಕಟೇಶಾಕ ಪ್ರತಿಷ್ಠಾ ಕೆಲ್ಲೆ HQ ॥ ನಾರಾಯಣ ॥ 
ರಕ್ತಾಕ್ಷಿ ಸವಂತ್ಸರ ಜೇಷ್ಠ ಮಾಸು 


a 


DE ಪಕ್ಷ ತಯೋದಶಿಂತು ಪ್ರತಿಷ್ಠಾ ಕೆಲ್ಲಿ ॥ ನಾರಾಯಣ ॥ 
ಕಾಶಿ ಮಠಾ ಸ್ವಾಮೆ ಬ್ಯ ವಾಸ್‌ 


ಆನಿ ಪಟ್ಟ ಶಿಷ್ಯ ZOHO ಗುರುವರ್ಯ 

ಪುನರ್‌ ಪ್ರತಿಷ್ಠಾ ಕೆಲ್ಲೆ ವೀರವೆಂಕಟೇಶಾಕ Hog ॥ ನಾರಾಯಣ ॥ 
ಖರ ಸಂವಂತ್ಸರಾಂತು ಪುಷ್ಯ ಮಾಸಾಂತು 
ಕೃಷ್ಣ ಪಕ್ಷ ಅಷ್ಟಮಿಕ ಪುನರ್‌ ಪ್ರತಿಷ್ಠಾ ಕೆಲ್ಲೆ । ನಾರಾಯಣ ॥ 


ಮಂಗಳದಾಸು ಕರ್ತಾ ಜೈಜೈಕಾರ 
ವೀರವೆಂಕಟೇಶಾಕ ಜೈಜೈಕಾರ ll ನಾರಾಯಣ ॥ 


8 


| 
| 


ಕರುಣ ದಾಕಯೀ ರೇ ದೇವಾ ವೀರವೆಂಕಟೇಶಾ ಕರುಣ ದಾಕಯೀ 


ಶಕ್ತಿ ದೀರೆ ದೇವಾ ರಾತ್ರಿ ದಿವಸು ಭಜನ ಮೊಣುಕ ಶಕ್ತಿ ದೀರೆ ದೇವಾ 


ವಸಂತ ಮಾಸಾಂತು ವಸ೦ತೋತ್ಸವು ಕಾರ್ತಿಕ ಮಾಸಾಂತು ದೀಪೋತ್ಸವು 

ಮಾಘ ಮಾಸಾಂತು ಬ್ರಹ್ಮ ರಥೋತ್ಸವು ಮರ್ಗಶಿರಾಂತು ಮುಕ್ಕೂಟೋತ್ಸವು 

ಪಂಚ ಪರ್ವಾದಿ ಸಹಿತ ವರ್ಷಭರಿ ವಿವಿಧೋತ್ಸವಾ ವೈಭವು 

ಸರ್ವ ಉತ್ಸವಾಕ ಸರ್ವ ಜನಾ೦ಕ ಉಮೇದಿ ದಿವ್ನು ಕರಯಿರೇ ದೇವಾ 
ERPS 

ಧಾಟಿ : ಯಾದವ ನೀ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ 

ಬಕುಳಾ ತನಯನೆ ದೇವಾಧಿ ದೇವನೆ | ವೀರವೆಂಕಟೇಶನೆ ನೀ ಬಾರೋ ॥ ಪ ॥ 

ಆಕಾಶ ರಾಜನ ವರಪುತ್ರಿಯ ವರಿಸಿದ | ವೈಕುಂಠ ಪತಿಯೇ ನೀ ಬಾರೋ ॥ 1 ॥ 

ಬೃಗುವಿನ ಕಾರಣ ಲಕುಮಿಯ ನರಸುತ | ಇಳೆಗಿಳಿದಾ ದೇವನೆ ನೀ ಬಾರೋ ॥ 2 ॥ 

ಯಶೋದಾ ದೇವಿಯ ವಾಂಛೆಯ ನೀಗಲು | ಬಕುಳೆಯ ಮಗನಾದ ಕೃಷ್ಣನೆ ಬಾರೋ ॥3॥ 

ವೇದಾವತಿಗಿತ್ತ ವರವನು ನೀಗಲು | ಪದುಮಾಪತಿಯಾದ ರಾಮನೇ ನೀ ಬಾರೋ ॥ 4 


ಜಗತ್ಪತಿಯಾಗಿ ತನ್ನಸಿವೆಯ ನೀಗಲು | ಹಸುವಾಶ್ರಯಿಸಿದಾ ಶ್ರೀನಿವಾಸನೇ ನೀ ಬಾರೋ ॥31 
ಮಂಗಳದಾಸಗೆ ಆನಂದ ವೀಯುವ | ಕರುಣಾ ಮೂರುತೀ ದೇವನೇ ನೀ ಬಾರೋ ॥6॥ 


S DOES 3 


ಧಾಟಿ : ಆಡುವ ಮಕ್ಕಳು ಮನೆಯ ಕಟ್ಟಿದರು 

ವೀರವೆಂಕಟೇಶನು ಪರಿಪೂರ್ಣನು | ಪರಿಪೂರ್ಣನಾ ಸೃಷ್ಠಿ ಪರಿಪೂರ್ಣವು ॥ ಪ ॥ 
ಪಶು ಪಕ್ಷಿ ಕ್ರಿಮಿ ಕೀಟಗಳೆಲ್ಲವು ಪರಿಪೂರ್ಣ । ದುಷ್ಟ ಶಿಷ್ಟ ಇಷ್ಟರು ಪರಿಪೂರ್ಣರು ॥॥ 
ಸುಖದುಃಖ ಶಾಂತಿಗಳೆಲ್ಲವು ಪರಿಪೂರ್ಣ । ಸರಿತಪ್ಪು ಒಪ್ಪುಗಳೆಲ್ಲವು ಪರಿಪೂರ್ಣ ॥2॥ 
ಒಂದು ಬಣ್ಣ ಮಾತ್ರದಿ ಚಿತ್ರವ ಸಾಧ್ಯ | ಸತ್ವಗುಣ ಮಾತ್ರದಿ ಸೃಷ್ಠಿ ಅಸಾಧ್ಯ ॥ 3 ॥ 
ಯುದ್ಧದ ಸ್ಥಾನದಿ ಯುದ್ಧವು ಶ್ರೇಷ್ಠ | ಶಾಂತಿಯ ಸ್ಥಾನದಿ ಶಾಂತಿಯು ಶ್ರೇಷ್ಠ ॥ 4 ॥ 
ಮಂಗಳದಾಸನು ಪೇಳ್ದನು ಕೇಳಿ । ದೋಷ ರಹಿತನಾ ಸೃಷ್ಠಿ ಪರಿಪೂರ್ಣವೂ ॥ 5 ॥ 


SOTA 


ವೀರವೆಂಕಟೇಶ ದೇವರು ಮಂಗಳೂರಿಗೆ ಬಂದು ಪ್ರತಿಷ್ಠೆಯಾದ 
ಕತೆಯ ಬಗ್ಗೆ ಜಾನಪದ ಶೈಲಿಯ ಪದ್ಯ 
ಹೇಳ್ತಿನಪ್ಪ ಹೇಳ್ತಿನಿ | ಕೇಳಿರಪ್ಪ ಕೇಳಿರಿ | 
ನಮ್ಮೂರ ದ್ಯಾವ್ರಾ ಕತೆಯಾ ಕೇಳಿರಿ ॥ ಪ ॥ 


ಅಲ್ಲೊಂದು ನಗರವಂತೆ ಮಂಗಳಾಪುರವಂತೆ | 
ಅಲ್ಲೊಬ್ಬ ಸನ್ಯಾಸಿಯಂತೆ ಎಲ್ಲಿಂದ್ಲೊ ಬಂದನಂತೆ ॥ 1॥ 


ಸನ್ಯಾಸಿಯ ಗಂಟಂತೆ ಗ೦ಟಿನೊಳು ಬೆಂಕಿಯಂತೆ | 
ಬೆಂಕಿಯದು ಅಲ್ಲವಂತೆ ದಿವ್ಯ ಪ್ರಕಾಶವಂತೆ ॥ 2 ॥ 


ಗ೦ಟಿನೊಳು ಒಬ್ಬನಂತೆ ಅವನಾ ಪ್ರಕಾಶವಂತೆ | 
ಯಾರಂತೆ ಯಾರಂತೆ ಅವನೊಬ್ಬ ಯಾರಂತೆ ॥ 3 1 


ಕೈಯಲ್ಲಿ ಚಕ್ರವಂತೆ ಶಿರದಲಿ ಕಿರೀಟವಂತೆ । 
ಕೈಯಲ್ಲಿ ಶಂಕವಂತೆ ಕಟಿಯಲಿ ಕಠಾರಿಯಂತೆ ॥ 4 ॥ 


ಅವನಂತೆ ಅವನಂತೆ ವೀರವೆಂಕಟೇಶನಂತೆ 
ವೀರವೆಂಕಟೇಶನಂತೆ ವೀರವೆಂಕಟೇಶನಂತೆ ॥ 5 ॥ 


ಕಾಶೀಮಠವಂತೆ ಮಠದಾ ಗುರುಗಳಂತೆ 
ವಿಭುದೇಂದ್ರ ಗುರುಗಳಂತೆ ರಕ್ತಾಕ್ಷಿ ಸವಂತ್ಸರವಂತೆ ॥ 6 ॥ 


ಸ್ಥಾಪಿಸಿದರಂತೆ ಸ್ಥಾಪಿಸಿದರಂತೆ ವೀರವೆಂಕಟೇಶನಾ ಸ್ಥಾಪಿಸಿದರಂತೆ | 


ಭಕ್ತವತ್ಸಲ, Bess ವೀರವೆಂಕಟೇಶನಾ ಸ್ಥಾಪಿಸಿದರಂತೆ 7 0 


ಮಂಗಳದಾಸನಂತೆ ಹರಸುವಂತೆ ಕೇಳಿದನಂತೆ | 
ಎಲ್ಲರಿಗೂ ಹರಸುವನಂತೆ ವೀರವೆಂಕಟೇಶ ಹರಸುವನಂತೆ ॥ 8 ॥ 


10 


ಜಾನಪದ ಶೈಲಿ 
ಪುಕ್ಕಟೆ ದೊರೆಯುವುದಣ್ಣ ಸುಂಕ ಇದಕ್ಕಿಲ್ಲಣ್ಣ ॥ ಪ ॥ 


ಎಂದೂ ನಶಿಸದ ಧನದ ರಾಶಿ ಇದಣ್ಣ 
ದಿನ ದಿನಕ್ಕೆ ಬೆಳೆಯುವ ರಾಶಿ ಇದಣ್ಣ 11 


ಸುಲಭದಿ ಗಳಿಸುವ ಧನದ ರಾಶಿಯಿದಣ್ಣ 
ಎಷ್ಟೂ ಕಳೆದರೂ ಮುಗಿಯದ ರಾಶಿಯಿದಣ್ಣ ॥2॥ 


ವಜ್ರ ವೈಢೂರಾದಿ ಸಂಪತ್ತಿಗೆ ಸರಿ ಸಾಟಿ ಇದಲ್ಲಣ್ಣ 
ಸ್ವಲ್ಪ ಅಲಕ್ಷಿಸಿದೊಡೆ ಕೈಜಾರಿ ಹೋಗುವುದಣ್ಣ ॥ 3 1 


ಭಕ್ತಿಯಿಂದ ಭಜಿಪ ಭಕ್ತರ ಹೃದಯದಿ ಜನಿಸುವ 
“ವೀರವೆಂಕಟೇಶ” ಎಂಬ ನಾಮದ ಧನರಾಶಿಯಿದಣ್ಣ 4 1 


ಮಂಗಳದಾಸ ಪೇಳ್ದನು ಜೋಪಾನವಿಡೀರಣ್ಣ 
ಭಕ್ತಿಯೆಂಬ ತಿಜೋರಿಯ ಪಡೆದು ಜೋಪಾನ ವಿಡೀರಣ್ಣ ॥ 5 ॥ 
ALPS 
ಜಾನಪದ ಶೈಲಿ 
ತುಂಬಿಸಿ ಕೊಳ್ಳಿರೊ ಜೀವವೆಂಬ ಗಡಿಗೆಯ ತುಂಬಿಸಿ ಕೊಳ್ಳಿರೋ ॥ಪ ॥ 


ವೀರವೆಂಕಟೇಶನ ಸ್ಮರಣೆಯೆಂಬ ಜಲದಿಂದ ತುಂಬಿಸಿಕೊಳ್ಳೀರೋ | 
ತುಂಬಿದ ಗಡಿಗೆಯೊಳು ದರಿದ್ರ್ಯಾದಿ ಚಿಂತೆಗಳೆಂದೂ ಸೇರಿಕೊಳ್ಳವು ॥ 1॥ 


ಗಡಿಗೆ ಬರಿದಾದೊಳು ದುರಾಲೋಚನೆಗಳೆಲ್ಲವು ತನ್ನಿಂತಾನೆ ತುಂಬಿಕೊಳ್ಳುವವು | 
ವೀರವೆಂಕಟೇಶನ ಸ್ಮರಣೆ ತುಂಬುತಿರೆ ಸುಖ ಸಮೃದ್ಧಿ ದೊರೆಯುವುದಣ್ಣ ॥ 2 1 


ಮಂಗಳದಾಸ ಪೇಳ್ದನು ಆತನ ಸ್ಮರಣೆ ತುಂಬಿದೊಡೆ ಗಡಿಗೆಯು ಕರಗುವುದಣ್ಣ 
ಗಡಿಗೆಯು ಕರಗಿ ಆತನ ಸೇರಿದೊಡೆ ಮುಕ್ತಿಯು ದೊರೆಯುವುದಣ್ಣ ॥ 3 ॥ 


© 9 
ED 


11 


ಜಾನಪದ ಶೈಲಿ 
ಮರತೇ ಹೋಯಿತಲ್ಲ ಜೀವನ ವ್ಯರ್ಥ ವಾಯಿತಲ್ಲ ॥ ಪ ॥ 


ಇಷ್ಟವ ಬ೦ದಾಗ ಇಷ್ಟವ ಕೊಟ್ಟವನ ಮರೆತೇ ಹೋಯಿತಲ್ಲ 
ಗೆದ್ದು ಬಂದಾಗ ಗೆಲ್ಲಿಸಿದವರ್ಯಾರೆಂದು ಮರೆತೇ ಹೋಯಿತಲ್ಲ ॥ 1॥ 


ಕಷ್ಟ ಬಂದಾಗ ಕಷ್ಟ ಕೊಟ್ಟವನಿವನೆಂದು ನಿಂದಿಸುವರಲ್ಲ 
ಹೆಸರು ಮಾಡಲು ದೇವರ ಹೆಸರು ಬಳಸಿ ದೇವರ ಮರೆತೇ ಬಿಟ್ಟರಲ್ಲ 121 


ಕ್ಷಣ ಕ್ಷಣ ನಡೆಸುವಾತ ವೀರವೆಂಕಟೇಶನೆಂದು ಮರೆತೇ ಹೋಯಿತಲ್ಲ 
ಮಂಗಳದಾಸ ಹೇಳ್ವನು ಕೇಳಿ ಕಾಲ ಮಿಂಚಿಲ್ಲ ಆತನ ಸ್ಮರಿಸಲು ಕಾಲ ಮಿಂಚಿಲ್ಲ ॥ 3 ॥ 
ಜಾನಪದ ಶೈಲಿ 

ದಾರಿಯ ಬಿಡಿರಣ್ಣ, ಬ್ರಹ್ಮರುದ್ರಾದಿಗಳು ಬರುತಿರುವರಣ್ಣ ॥ ಪ ॥ 

ನಮ್ಮೊಡೆಯ ವೀರವೆಂಕಟೇಶನ ವೈಭವ ಕಾಣಲು ಬರುತಿರುವರಣ್ಣ 

ಐರಾವತದಿ ಕುಳಿತು ಗಾಂಭೀರ್ಯದಿ, ಇಂದ್ರ ದೇವನು ಬರುತಿರುವರಣ್ಣ ॥ | ॥ 

ನಾರಾಯಣ ನಾರಾಯಣನೆಂದು ಬ್ರಹ್ಮಸುತನು ಬರುತಿರುವರಣ್ಣ 

ವೇದ ಶೃುತಿಗಳಿಂದ ಹಾಡುತ್ತ ನಲಿಯುತ್ತ ಖುಷಿ ಮುನಿಗಳು ಬರುತಿರುವರಣ್ಣ ॥ 2 ॥ 

ಷಡಾನನರೊಡಗೂಡಿ ಮೂಷಿಕವಾಹನನು ಬಲು ಹರುಷದಿಂದಲಿ ಬರುತಿರುವರಣ್ಣ 

ವೀರವೆಂಕಟೇಶನ ಉತ್ಸವದ ಆನಂದ ಸವಿಯಲು ಮೂರು ಲೋಕವೆ ಬರುತಿರುವುದಣ್ಣ 

ಮಂಗಳದಾಸ ಪೇಳ್ವನು ನಿಜಭಕ್ತರಿಗೆ ಅಗ್ರಪಂಕ್ತಿಯ ನೀಡಲು ಆಜ್ಞೆ ಇರುವುದಣ್ಣ | 
ನಮ್ಮೊಡೆಯನ ಆಜ್ಞೆ ಇರುವುದಣ್ಣ ॥3॥ 


9) 


ರಾಗ : ಬೀಬಾಸ ತಾಳ : ಕೇರವ 
ವಿಶ್ವೋದ್ಧಾರಕ ವೀರವೆಂಕಟೇಶನೆ ಬಾರೋ । 
ಅಂತರಂಗದ ಭಕುತರ ನೊಲಿಯುತ ಬಾರೋ ॥ ಪ i 
ಮಾಯಾಪಾಶದಿ ಸಿಲುಕಿದ ಜನರ । 
ತಿಳಿಹೇಳುತ ಬಿಡಿಸುವಾತನೆ ಬಾರೋ ॥ 1 ॥ 
ನಿನ್ನಯ ಸ್ಮರಿಸುವ ಭಕುತರು । 
ಬಯಸದೆ ಭಾಗ್ಯವ ಕೊಡುವಾತನೆ ಬಾರೋ ॥ 2 ॥ 
ಭೋಗದಿ ಜೀವಿಪ ಜನರ । 
ಧನಕನಕಾದಿಗಳ ಸೆಳೆದುದ್ದರಿಸುವಾತನೆ ಬಾರೋ ॥ 3 ॥ 
ನಿನ್ನಯ ಭಜಿಸಲು ಮಂಗಳದಾಸಾದಿಗಳಿಗೆ ಪ್ರೇರಿಪ ದೇವನೆ ಬಾರೋ ॥ 4 ॥ 


ಎಲ್ಲರೂ ಹೇಳಿ ಎಲ್ಲರೂ ಹೇಳಿ ವೆಂಕಟೇಶ ವೆಂಕಟೇಶ 
ವೆಂಕಟೇಶ ವೆಂಕಟೇಶ | ವೆಂಕಟೇಶ ವೆಂಕಟೇಶ 
ವೆಂಕಟೇಶ ವೆಂಕಟೇಶ | ವೆಂಕಟೇಶ ವೆಂಕಟೇಶ 
ಎಲ್ಲರೂ ಹೇಳಿ ಎಲ್ಲರೂ ಹೇಳಿ ಶ್ರೀನಿವಾಸ ಶ್ರೀನಿವಾಸ । 
ವೆಂಕಟೇಶ ಶ್ರೀನಿವಾಸ । ಶ್ರೀನಿವಾಸ ವೆಂಕಟೇಶ ॥ 
DOOD ವೀರ ವೆಂಕಟೇಶ 

ಶೂರಾಧಿ ಶೂರ ಶ್ರೀನಿವಾಸ 

ವೆಂಕಟೇಶ ಶ್ರೀನಿವಾಸ | ಶ್ರೀನಿವಾಸ ವೆಂಕಟೇಶ 
ವೆಂಕಟೇಶ ವೆಂಕಟೇಶ | ವೆಂಕಟೇಶ ವೆಂಕಟೇಶ 
ವೀರವೆಂಕಟೇಶ | ಲಕ್ಷ್ಮೀವೆಂಕಟೇಶ | 

ಲಕ್ಷ್ಮೀ ವೆಂಕಟೇಶ | ವೀರವೆಂಕಟೇಶ | 

ಜಯ ವೆಂಕಟೇಶ | ವೀರವೆಂಕಟೇಶ | 

ಹರೇ ವೆಂಕಟೇಶ | ವೀರ ವೆಂಕಟೇಶ | 


13 


ಸುಂದರಾಂಗ SH ಸುಂದರಾಂಗ 

ಸುಂದರಾಂಗ ವೆಂಕಟೇಶ ಸುಂದರರೂಪ ವೆಂಕಟೇಶ 
ಮಂಗಳವದನ ವೆಂಕಟೇಶ ಮಂಗಳರೂಪ ವೆಂಕಟೇಶ 
ನೀರಜನಯನ ವೆಂಕಟೇಶ ನೀರಜನಾಭ ವೆಂಕಟೇಶ 
ವೀರಾಧಿವೀರ ವೆಂಕಟೇಶ ಶೂರಾಧಿ ಶೂರಾ ವೆಂಕಟೇಶ 
ಭಕ್ತ ವತ್ಸಲ ವೆಂಕಟೇಶ ಭಕ್ತವಲ್ಲಭ ವೆಂಕಟೇಶ 
ಮಂಗಳನಾಥ ವೆಂಕಟೇಶ ಮಂಗಳರೂಪ ವೆಂಕಟೇಶ 


LS ಈ 


ರಾಗ : ಪುರಿಯಾ ಧನಶ್ರೀ ತಾಳ ಕೇರವ 

ಶ್ರೀನಿವಾಸ ಬಾರೋ ವೆಂಕಟೇಶ ಬಾರೋ 
ಶ್ರೀದೇವಿ ಭೂದೇವಿಯರೊಡಗೂಡಿ ಬಾರೋ 
ಭಾಮಾರಮಣನೆ ಪದ್ಮಾರಮಣನೆ 
ವೆಂಕಟರಮಣನೆ ನೀ ಬಾರೋ ॥ 1॥ 

ತುಳಸಿ ಪ್ರಿಯನೆ ತುಳಸಿಯ ನೀಯುವೆ । 

ಪದ್ಮಾಪ್ರಿಯನೆ DHS ಕೊಡುವೆ ಬಾರೋ ॥ 2 ॥ 
ಸಂಗೀತ ಲೋಲನೆ ಸಂಗೀತ ಪೇಳುವೆ । 
ಭಕ್ತಲೋಲನೆ ಭಜನೆಯ ಪೇಳುವೆ ಬಾರೋ ॥ 3 ॥ 

ಮಂಗಳದಾಸನು ನಿನ್ನಯ ಮಹಿಮೆಯ | 

ಸಾರಿ ಸಾರಿ ಪೊಗಳವನು ನೀ ಬಾರೋ ॥ 4 ॥ 


EADS 
ಧಾಟಿ : ರತ್ನ ಜಡಿತ ಸಿಂಹಾಸನ 
ಸುವರ್ಣ ಸಿಂಹಾಸನದಿ | ವಿರಾಜಿತ ವೆ೦ಕಟರಾಜ ॥ ವೀರವೆಂಕಟರಾಜ ॥ ಪ Il 
ಜಗದೊಡೆಯನ ಒಡ್ಡೊಲಗವು | ವಿಜೃಂಭಿಸುತಿದೆ ಇಲ್ಲಿ ॥ 
ರಾಜಾಧಿ ರಾಜನ ಸಂಗಡ | ರಾಣಿದ್ವಯರು ಮೆರೆಯುತಿಹರಿಲ್ಲಿ ॥ 
ಕಠಾರಿ ಧರಿಸಿಹ ರಾಜಾಧಿರಾಜ | HAS ಶಿಕ್ಷಪನಿಲ್ಲಿ ॥ 
AZO ಜೀವಿಪ ಜನರುಗಳಿಗೆ । ನ್ಯಾಯವ ಕೊಡುವನು ಇಲ್ಲಿ ॥ 
ಭಕ್ತಿಯಿಂ ಭಜಿಪ ಜನರುಗಳಿಗೆ | ಕೇಳದೆ ವರವ ಕೊಡುವನು ಇಲ್ಲಿ ॥ 
ಮಂಗಳದಾಸ ಹೇಳ್ವನು ಕೇಳಿ | ಮುಕ್ತಿಯ ನೀಯಲೂ ಈತನೆ ರಾಜ ॥ 


14 


ಧಾಟಿ : ಧರಣಿ ಮಂಡಲ ಮಧ್ಯದೊಳಗೆ 

ವೆಂಕಟೇಶ ವೆಂಕಟೇಶ ಸರ್ವವ್ಯಾಪಿ ವೆಂಕಟೇಶ । 

ಎಲ್ಲಿಕರೆದರೂ ಬರುವನೀತ ಎಲ್ಲಿ ನೋಡಿದರೂ ಕಾಣುವನೀತ । 

ಅಣುವಿನಲ್ಲಿ ಅವನೆ ಇರುವನು ಮಹಿತಿನಲ್ಲೂ ಅವನೇ ಇರುವನು ॥ 1 ॥ 
ವೆಂಕಟೇಶ ವೆಂಕಟೇಶ ಸರ್ವಜ್ಞಾನಿ ವೆಂಕಟೇಶ । 

ಎಲ್ಲ ಬಲ್ಲವ ನಿನ್ನ ಬಲ್ಲವ ಮುನ್ನ ಬಲ್ಲವ ಇನ್ನೂ ಬಲ್ಲವ 

ಏನ ಮಾಡಿದೆ ಏನ ಮಾಡುವೆ ಮನದ ಆಳ ಬಲ್ಲನೀತ ॥ 2 ॥ 

ವೆಂಕಟೇಶ ವೆಂಕಟೇಶ ಸರ್ವಶಕ್ತ ವೆಂಕಟೇಶ 

ಬುದ್ಧಿ ಶಕ್ತಿ ನಡೆಯದಿಲ್ಲಿ ಬಾಹು ಶಕ್ತಿ ನಡೆಯದಿಲ್ಲಿ ಭಕ್ತಿ ಶಕ್ತಿಗೆ ಒಲಿಯುವನೀತ 
ಕಠಾರಿ ಧರಿಸಿರುವನಿಲ್ಲಿ ಅಸುರ ಶಕ್ತಿಯ ಮುಗಿಸುವನಿಲ್ಲಿ ॥ 3 ॥ 

ವೆಂಕಟೇಶ ವೆಂಕಟೇಶ ಮಂಗಳಾಪುರೇಶ ದೇವ 

ಈತನೇ ವೀರವೆಂಕಟ ಸಕಲರ ಕಾಯ್ವ ವೀರ ವೆಂಕಟ 

ಮಂಗಳದಾಸ ಹೇಳ್ವನು ಕೇಳಿ ಆತನೊಲಿಸಿದಾತನೆ ಸರ್ವಶಕ್ತ, ಸರ್ವಜ್ಞಾನಿಯಾಗುವನು 


ವೈಭವು ಮಳ್ಳೆರ್‌ ವೈಭವು SHO? ದೆವಾಲ್‌ ವೈಭವು ॥ ಪ | 


ಸ್ಪರ್ಣಸಿಂಹಾಸನಾಚ್‌ ವೈಭವು ವಜ್ರಕಿರಿಟಾಚೋ ವೈಭವು 
ಪಂಚಸೂಕ್ತಾಚೊ ವೈಭವು ಕನಕಾಭಿಷೇಕಾ ವೈಭವು nin 


ಪುಲಾ ಶೃಂಗಾರಾಚೊ ವೈಭವು ತುಳಸಿ ಅಲಂಕಾರಾ ವೈಭವು 
ಬಾಂಗ್ರಾ ಪಾಲ್ಲಂಕಿಚೊ ವೈಭವು ರುಪ್ಯಾ ಲಾಲ್ಕಿಚೊ ವೈಭವು ॥ 2 ॥ 


ಪಾಲ್ಸಂಕಿರಿ ay ವೈಭವು ನಾಂಚುನು ಉಡ್ಡುನು od ವೈಭವು 
ಧೋಲ್ನು ಧೋಲ್ನು DP, ವೈಭವು ಅಂಬಾರಿವರಿ DB, ವೈಭವು ॥ 3 ॥ 


ರಥ ಸಪ್ತಮಿ ಚೋ ವೈಭವು ಕೊಡ್ಯಾಲ್‌ ತೆರಾಚೋ ವೈಭವು 
ಗುಲಾಲ್‌ ಖೆಳ್ಳೂ ವೈಭವು ಓಕುಳೋತ್ಸವಾ ವೈಭವು Wl 4 


ಭಕ್ತಿಭಾವಾಚೋ ವೈಭವು BRO ಭಜನೆಚೋ ವೈಭವು 
ಮಂಗಳದಾಸು ಸಾಂಗ್ತಾಪಳೆ ವೀರ ವೆಂಕಟೇಶಾಲೊ ವೈಭವು ॥5॥ 


15 


ಮಂಗ್ಳುರಾಚೊ ರಾಯು ವೀರವೆಂಕಟೇಶು ॥ ಪ ॥ 

ಲಕ್ಷ್ಮಿ ಸೊದುನು ಭುಂಯ್ಡೆರೈಲೊ | 

ಮೊಗಾರೆ ಸೊದುನು ಕೊಡ್ಯಾಲಾ ಆಯ್ದೊ | 

ಲಕ್ಷ್ಮಿ ಮೆಳ್ಳಿ ಕೊಲ್ಲಾಪುರ ಮೊಗಾರೆ ಮೆಳ್ಳೆ ಮಂಗ್ಳಾಪುರ । 

ಖುಶಿಪೊವ್ಲೊ ಲಕ್ಷ್ಮೀರಮಣು ಖುಶಿ ಪೊವ್ಹೊ ಆಮ್ಲೆಲ್‌ ದೇವು ॥ 1॥ 
ಪಾಲ್ಲಂಕಿರಿ ಕೊಡ್ಕಾಲ ಭೊಂವ್ಹಾ ತೆರಾವಯ್ರಿ ಸವಾರಿ ಕರ್ತಾ 
SONS ಫುಲಗೆತ್ತಾ ಅನುಗ್ರಹ ಸರ್ವಾಂಕ ದಿತ್ತಾ 
ಗೋಪುರಾರಿ ಸರ್ವಾಂಕ ಪಳ್ಳೆತಾ ವಸಂತಾರಿ ಭಜನ ಗೆತ್ತಾ 
ಭಕ್ತಿ ಪೂಳೊನು ಖುಶಿ dem SH ದೇವು ಖುಶಿ ಪಾವ್ತಾ 


ಧನ್ಯ ಜಾತ್ತಾ ಭಕ್ತಜನ ಧನ್ಯ ಜಾತ್ತಾ ಸರ್ವಜನ 

ತೆರಾರಿ ಬಶಿಲೆ ದೇವಾ ಪೊಳೊನು ಧನ್ಯ ಜಾತ್ತಾ GA ಸಕಡ 
ಮಂಗಳದಾಸು ಮಣ್ರಾಪಳ ಸರ್ವಜನೈ ಮಣ್ತಾಪಳೆ 

ವೈಭವು ಮಳೆರ್‌ ವೈಭವು ಕೊಡ್ಕಾಲ್‌ ತೆರಾ ವೈಭವು 


EIS 


ಈ ಪರಿಯ ಪ್ರಕಾಶ ಕಾಣಿರೋ | 
ಭಾನುಕೋಟಿ ತೇಜಪಕಾಶ ಕಾಣಿರೋ ॥ ಪ ॥ 
AZO ಬದುಕುವ ಆರ್ಥ ಜನರ ಹೃದಯದಿ | 
ಉದಿಸಿ ಉದ್ಧರಿಸುವ ಪ್ರಕಾಶ ಕಾಣಿರೋ ॥ | ॥ 
ಧರ್ಮದಿ ಜೀವಿಪ ಭಕುತರ ಮನದಿಂ | 
ಹೊಳೆದು ಭಾಗ್ಯದ ದಾರಿ ತೋರುವ ಪ್ರಕಾಶ ಕಾಣಿರೋ ॥ 2 ॥ 
ವಜ್ರ ವೈಢೂರ್ಯ ಚಿನ್ನಾದಿ ಮಾತ್ರ ಕಾಣುವ | 
ಭೋಗದ ಜನರು ಕಾಣದ ಪ್ರಕಾಶ ಭಕ್ತರು ಕಾಣಿರೋ il 3 ॥ 
ಸಾಧಿಸಿ ಈತನ ಒಲಿಸುವ ಭಕ್ತಗೆ | 
ಮುಕ್ತಿ ಪಥಕೊಯ್ಯುವ ಮುಕ್ತಿದಾಯಕ ಪ್ರಕಾಶವ ಕಾಣಿರೋ ॥ 4 ॥ 
ಮಂಗಳದಾಸ ಹೇಳ್ಪನು ಕೇಳಿ | 
ನಿಜ ಭಕ್ತಗೆ ಕಾಣುವ ವೀರವೆಂಕಟೇಶನೆಂಬ ಪ್ರಕಾಶ ಕಾಣಿರೋ ॥ 5 1 


16 


ಧಾಟಿ : ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯಾ 
ಇನ್ಯಾಕೆ ಭಯವೆನಗೆ ಇನ್ಯಾಕೆ ಭಯವೆನಗೆ ವೀರವೆಂಕಟೇಶಾ ॥ ಪ | 


ಧೂರ್ತರು ಬಂದರೆ ಕಠಾರಿಯ ಬೀಸಿ ಅಟ್ಟಿಸುವೆ ನೀನು | 
ದುಷ್ಟಶಕ್ತಿಯು ಪೀಡಿಸಿತೆ೦ದರೆ ಶಂಖವನೂದಿ ಅಟ್ಟಿಸುವೆ ನೀನು ॥ 1 ॥ 


ಆರ್ಥಿಕ ಆರ್ಥನಾದೊಡೆ ಅಭಯ ಹಸ್ತನೀಡಿ ದೈನ್ಯ ಪರಿಹರಿಸುವೆ ನೀನು | 
ಮನವ ಚಂಚಲವಾದೊಡೆ ನಿನ್ನ ರೂಪ ಕಂಡರೆ ಶಾಂತಿಯ ನೀಡುವೆ ನೀನು ॥ 2 ॥ 


ಈ ಪರಿಯನು ತಿಳಿಹೇಳಿ ಜನರು ಉದ್ಧರಿಸಲು ಮಂಗಳದಾಸಗೆ | 
BLOW ಭಕ್ತ ವತ್ಸಲ ಭಕ್ತರಕ್ಷಕನಾದ ಕರುಣಾ ನಿಧಿ ನೀನು Il 3 | 
ALPS 
ವೀರ ದ್ವಯರು ನಿಂತಿಹರಿಲ್ಲಿ ಸ್ವರ್ಣ ಸಿಂಹಾಸನದಲಿ 
ದ್ವಿಭುಜ ರೂಪಿಯು ಇವನು ಚತುರ್ಭುಜ ರೂಪಿಯು ಅವನು 
ಶಸ್ತರಹಿತ ವೀರನಿವನು ಶಸ್ತ್ರಧಾರಿ ವೀರನವನು 
ಕಟಿಯಲ್ಲಿ ಕರವಿಟ್ಟನವನು ಕಟಿಯಲ್ಲಿ ಕಠಾರಿ ಧರಿಸಿದವನವನು 
ರಖುಮಾಯಿ ಪತಿಯವನು ಪದುಮಾ ಪತಿಯವನು 
ಭಕ್ತನರಸಿ ಧರೆಗಿಳಿದನಿವನು ಸತಿಯನರಸಿ ಧರೆಗಿಳಿದನವನು 
ಇವನೇ ಅವನು ಅವನೇ ಇವನು ಭಕ್ತವತ್ಸಲ ಭಕ್ತರಕ್ಷಕರಿವರು 
ಮಂಗಳದಾಸ ಹೇಳ್ವನಿವರಾರೆಂದು ವೀರವಿಠಲ ವೀರವೆಂಕಟ 
ವೀರ ವಿಠಲಾ ವೀರವೆಂಕಟ ವೀರ ವೆಂಕಟಾ ವೀರ ವಿಠಲ 


17 


ಧಾಟಿ : ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯಾ 
ಎಲ್ಲೆಲ್ಲೂ ನೀನಿರುವೆ ಯಾರು ಕರೆದರೂ ನೀಬರುವೆ ವೀರವೆಂಕಟೇಶಾ ॥ ಪ ॥ 


ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲಿ ಇರುವೆ 
ಎಲ್ಲೆಲ್ಲಿ ನೋಡಿದರೂ ಅಲ್ಲಿ ಇರುವೆ ವೀರವೆಂಕಟೇಶಾ ॥ 1॥ 


ಹೃದಯದಿಂ ಕರೆದರೂ ಬರುವೆ | ಭಕ್ತಿಯಿಂ ಭಜಿಸಲು ಬರುವೆ । 
30830 ಕರೆಯಲೂ ಬರುವೆ ವೀರವೆಂಕಟೇಶಾ ॥ 2 1 
ಜೀವಿಯಲೂ ಇರುವೆ ನಿರ್ಜೀವಿಯಲೂ ಇರುವೆ | 
ಹರಿಕರೆದರೂ ಬರುವೆ ಕರಿ ಕರೆದರೂ ಬರುವೆ ವೀರವೆಂಕಟೇಶಾ ॥ 3 ॥ 


ಆದಿಯಲೂ ಇರುವೆ ಪಳಯದಲೂ ಇರುವೆ | ಎಂದೆಂದು ನೀನಿರುವೆ 
ಸ್ಥೂಲ ರೂಪದಿ ಇರುವೆ ಸೂಕ್ಷ್ಮರೂಪದಿ ಇರುವೆ ವೀರವೆಂಕಟೇಶಾ ॥ 4 ॥ 


ವ್ಯಕ್ಷನಾಗಿಯೂ ಇರುವೆ ಅವ್ಯಕ್ಷನಾಗಿಯೂ ಇರುವೆ ಗೋಚರಾ ಗೋಚರನಾಗಿರುವೆ | 
ಅಣುರೇಣು ತೃಣಕಾಷ್ಟಗಳಲೂ ಇರುವೆ ವೀರವೆಂಕಟೇಶಾ ॥ 5 il 


ಆಸ್ತಿಕ ಕರೆದರೂ ಬರುವೆ ನಾಸಿಕ ಕರೆದರೂ ಬರುವೆ ನೀಚ ಕರೆದರೂ ಬರುವೆ | 
ಭಕುತಿಯಿ೦ ಕರೆಯಲು ಮಾತ್ರ ಬರುವೆ ಮಂಗಳದಾಸ ಕರೆದರೂ ಬರುವೆ ವೀರವೆಂಕಟೇಶಾ 161 


ಸ್ತೋತ್ರ ದಶಾವತಾರಿ ವೀರವೆಂಕಟೇಶ ಸ್ತೋತ್ರ 
ವೇದೋದ್ಧಾರಕು ದೀನರಕ್ಷಕು ಮತ್ತ ರೂಪಿ ವೀರವೆಂಕಟೇಶಾಲೆ ಚರಣಾಂಕ ಶರಣು 
ಮಂ೦ದರೋದ್ಧಾರಕು ಅನಾಥರಕ್ಷಕು ಕೂರ್ಮರೂಪಿ ವೀರವೆಂಕಟೇಶಾಲೆ ಚರಣಾಂಕು ಶರಣು 
ಜಗದೋದ್ದಾರಕು ಜಗದರಕ್ಷಕು ವರಾಹರೂಪಿ ವೀರವೆಂಕಟೇಶಾಲೆ ಚರಣಾಂಕ ಶರಣು 
ಭಕ್ತೋದ್ಧಾರಕು ಪ್ರಹ್ಞಾದರಕ್ಷಕು ದೈತ್ಯ ಸ೦ಹಾರಿ ವೀರವೆಂಕಟೇಶಾಲೆ ಚರಣಾಂಕ ಶರಣು 
ಎಶ್ವೋದ್ಧಾರಕು ಭಕ್ತ ವತಲು ವಾಮನ ರೂಪಿ ವೀರವೆಂಕಟೇಶಾಲೆ ಚರಣಾಂಕ ಶರಣು 
ಎಪ್ರೋದ್ಧಾರಕು ಧರ್ಮರಕ್ಷಕು ಪರಶುಧಾರಿ ವೀರವೆಂಕಟೇಶಾಲೆ ಚರಣಾಂಕ ಶರಣು 
ಅಹಲ್ಯೋದ್ಧಾರಕು ಭಕ್ತರಕ್ಷಕು ಧನುರ್ಧಾರಿ ವೀರವೆಂಕಟೇಶಾಲೆ ಚರಣಾಂಕ ಶರಣು 
ಧರ್ಮೋದ್ಧಾರಕು ಆಪದ್ಭಾಂಧವು ವೇಣುಧಾರಿ ವೀರವೆಂಕಟೇಶಾಲೆ ಚರಣಾಂಕ ಶರಣು 
ದೀನೋದ್ಧಾರಕು ಕರುಣಾ ಸಾಗರು ಬೌದ್ಧವತಾರಿ ವೀರವೆಂಕಟೇಶಾಲೆ ಚರಣಾಂಕ ಶರಣು 
ಸುಜನೋದ್ದಾರಕು ಸರ್ವರಕ್ಷಕು ಅಶ್ವಸವಾರಿ ವೀರವೆಂಕಟೇಶಾಲೆ ಚರಣಾಂಕ ಶರಣು 
ದಾಸೋದ್ಧಾರಕು ಮ೦ಗಳದಾಸಾರ್ಚಿತು ಸರ್ವತಂತ್ರ ಸ್ಪತಂತ್ರು ವೀರವೆಂಕಟೇಶಾಲೆ 
ಚರಣಾಂಕ ಶರಣು 


18 


TE 


ವೀರವೆಂಕಟೇಶಾ ವೀರವೆಂಕಟೇಶಾ ಸ್ವರ್ಣ ಸಿ೦ಹಾಸನ ರೂಢ ವೀರವೆಂಕಟೇಶಾ 
ಶ್ರೀದೇವಿ ಸಹಿತ ಭೂದೇವಿ ಸಹಿತ ವಿರಾಜಮಾನು ಜಾಲ್ಲಲೆ ವೀರವೆಂಕಟೇಶಾ ॥ 1॥ 
ವೀರವೆಂಕಟೇಶಾಕ ಜೈ ವೀರವೆಂಕಟೇಶಾಕ ಜೈ 


ಮುಖ್ಯಪ್ರಾಣಾ ವಾಯುವ್ಯರೂಢ ಜಾಲ್ಲಲೆ ವಾಯು ಪುತ್ರ ಮುಖ್ಯಪ್ರಾಣಾ 
ತುಗೆಲೆ ಧನ್ಯಾಲೆ ಸೇವಾ ನಿರತ ಅಂಜನಿ ಪುತ್ರಾ ಮುಖ್ಯಪ್ರಾಣಾ ॥ 2 ॥ 
ಪವನಸುತ ಹನುಮಂತಾಕ ಜೈ ಪವನಸುತ ಹನುಮಂತಾಕ ಜೈ 


ಗಣನಾಥಾ ಈಶಾನ್ಯರೂಢ ಜಾಲ್ಲಲೆ ಈಶ ಪುತ್ತು ಗಣನಾಥಾ 
ಪಾರ್ವತಿ ಪುತ್ರಾ ವಿಘ್ನುನಾಶಕು ಮೂಶಿಕವಾಹನು ಗಣನಾಥಾ ॥ 3 ॥ 
ಮಹಾಗಣಪತಿಕ ಜೈ ಮಹಾಗಣಪತಿಕ ಜೈ 


ಅಮ್ಮಾ ಲಕ್ಷ್ಮಿ ಆಗ್ನೇಯಾ ರೂಢ ಜಾಲ್ಲಲೆ ಅನ್ನಪೂರ್ಣ ಮಹಾಲಕ್ಷ್ಮಿ 
ಕೊಪ್ಪುನಕಾ ಅಮ್ಮಾ ಲಕ್ಷ್ಮಿ ಸೋದುನು ಐಲಾ ವೆಂಕಟೇಶು ॥ 4 ॥ 
ಮಹಾಲಕ್ಷ್ಮೀಕ ಜೈ ಮಹಾಲಕ್ಷ್ಮೀಕ ಜೈ 

ವೈನತೇಯಾ ವೈನತೇಯಾ ನೈರುತ್ಯಾರೂಢ ಜಾಲ್ಲಲೆ ವೈನತೇಯಾ 
ವೀರವೆಂಕಟೇಶಾಲೆ ವಾಹನ ಜಾವ್ಚೊ ಭಾಗ್ಯವಂತು ವೈನತೇಯಾ "Su 
ಗರುಡ ದೇವಾಕ ಜೈ ಗರುಡ ದೇವಾಕ ಜೈ 


ಪರಿವಾರ ಸಹಿತ ವೀರವೆಂಕಟೇಶಾಕ ಜೈ ಜೈಕಾರ ಶ್ರೀನಿವಾಸಾಕ ಜೈ ಜೈಕಾರ 
ಮಂಗಳದಾಸಾದಿಂಕ ಮಂಗಳ BOY, ಮಂಗಳಾಪುರವಾಸಕ ಜೈ ಜೈಕಾರ 


SS 


ರಾಗ : ಭೈರವಿ ತಾಳ : ಕೇರವ 

ಧಾಟಿ : ಜಯ ಜಯ ಆರತ ರಾಮ ತುಮಾರೆ 

ಸುಂದರ ಆರತಿ ವೀರವೆಂಕಟೇಶಾಲೆ | 

ಹೊಳೊನು ಜಾತಾ ಧನ್ಯ ಸರ್ವೈಜನ EM 
ಸರ್ವಜನ ಕರತಾ ಜೈಜೈಕಾರ | 
ವೀರವೆಂಕಟೇಶಾಕ ಜೈ ಜೈ ಕಾರ 11! 

ದೀವಟಿಗೆ ನಮಸ್ಕಾರು ಜತ್ತಾ ಆರ್ಮಿ ಪುಡೆ । 

ಜಾತಾ ಹಾಜನ್‌ ಸರ್ವಾಂಕ ಆನಂದ ॥ 2 ॥ 
ಶಂಖ ವಾದ್ಯ ಜಗಾ೦ಟ ಘಾಂಟ ಇತ್ಯಾದಿ | 
ವಾದ್ಯ ಘೋಷ ಕರ್ತಾ ಭಕ್ತ ವೃಂದ 13 ॥ 


19 


ವೀರವೆಂಕಟೇಶಾಲಿ ಆರತಿ ಪಳ್ಳೆಲಾರಿ | 

ನಾಶ ಜಾತಾ ಸರ್ವಪಾಪ ಭಕ್ತ ಜನಾಲೆ ॥ AN 
ಮಂಗಳದಾಸು ಮಣತಾ ಆರತಿ ವ್ಹಳಾರಿ | 
ನಿಮ್ಲಿಲೆರಿ ದೇವು ದಿತಾ ಸರ್ವೈ ಸರ್ವೈ ॥5॥ 


ರಾಗ : ಭೈರವಿ 


ಮಂಗಳ ಜಯ ಜಯ ವೀರವೆಂಕಟೇಶಾಕ | 
ಮಂಗಳ ಜಯ ಜಯ ಶ್ರೀನಿವಾಸಾಕ ॥ 
ಮಂಗಳ ಜಯ ಜಯ ವೀರವಿಠಲಾಕ । 
ಮಂಗಳ ಜಯ ಜಯ ಹಯಗ್ರೀವ ದೇವಾಕ ॥ 
ಮಂಗಳ ಜಯ ಜಯ ಗೋಪಾಲಕೃಷ್ಣಾಕ | 
ಮಂಗಳ ಜಯ ಜಯ ವ್ಯಾಸ ರಘುಪತೀಕ ॥ 
ಮಂಗಳ ಜಯ ಜಯ ಗರುಡ ಹನುಮಂತಾಕ । 
ಮಂಗಳ ಜಯ ಜಯ ಲಕ್ಷ್ಮೀಗಣಪತಿಕ ॥ 
ಮಂಗಳ ಜಯ ಜಯ ಸರ್ವದೇವಾಕ | 
ಮಂಗಳ ಜಯ ಜಯ ಸರ್ವಗುರುಂಕ ॥ 
ಮಂಗಳ ದಾಸು ಕರತಾ ಜಯ ಜಯ ಕಾರ | 
ಮಂಗಳಾಪುರ ವಾಸಾಕ ಜಯ ಜಯ ಕಾರ ॥ 


20 


a 3 URL > 4 
3 a 
r - e ay a 


ಬಾರಯ್ಯ ಗಣನಾಥನೆ ಕ್‌ 
ಅಮ್ಮಾ ಮಂಗಳಾಂಬ 
ವೀರ ವೆಂಕಟೇಶ ವೀರ ವೆಂಕಟೇಶ 


ವಿನಂತಿ ಐಕರೆ ದೇವಾ 

ಸುಂದರತಿ ಸುಂದರು ಅಮೆಲ್‌ ದೇವು ಸುಂದರು 
ಮಿಗೆಲೋಚಿ ತೊ ದೇವು ವೆಂಕರಮಣು 
ವೈಭವಾಚೊ ದೇವು ವೀರವೆಂಕಟೇಶು 
ಆಮ್ಲೆಲೊದೇವು ವೀರ ವೆಂಕಟೇಶು 

ಸುಂದರ ಆರತಿ ವೀರ ವೆಂಕಟೇಶಾಲಿ * 

ಪ್ರೀತಿ ಕೊರ್ಯಾಂ ಆಮ್ಮಿ ವೀರವೆಂಕಟೇಶಾಕ 
ಉಲ್ಲಯಿರೆ ದೇವಾ ಮಿಗೆಲ್ಲೆಗ್ಗಿ 

ಬಕುಳಾ ತನಯನೆ ದೇವಾದಿ ದೇವನೆ 

ಕಿತುಲೆ ಸುಂದರ ದೇವು ಜಗದೇಕ ಸುಂದರು ದೇವು 


( e dG ‘ > EN 
೪ ಹ್‌ , 2 4 a o iy “ಈ Fo > E AS > + 
ಣೈ # 2 a Y re iit 
EE) de NEE ಸ 


